ಮಕ್ಕಳು ವಿಭಿನ್ನ ರೀತಿಯಲ್ಲಿ ಕಲಿಯುತ್ತಾರೆ:  ಸಂಗಾರಡ್ಡಿಯ 


ಆರಂಭಿಕ ಬಾಲ್ಯ ಶಿಕ್ಷಣ ತಂಡ (ಸಂಗಾರೆಡ್ಡಿ) 


ಸಮದ್ರ ಶಿಶು ಅಭವೃದ್ಧಿ (Integrated Child Development 
Services- ICDS) ಯೋಜನೆಯಡಿಯಲ್ಲ ನಡೆಯುತ್ತಿರುವ 
ಸುಮಾರು 13 ಲಕ್ಷ ಅಂಗನವಾಡಿ ಕೇಂದ್ರ (Anganwadi Centres - 


AWCs)ಗ೬ಗೆ ಹಾಜರಾಗುವ 8ರಿಂದ 6 ವರ್ಷದೊಳಗಿನ 8.3 
ಕೋಟ ಮಕಳ ಪೈಕಿ ಇಬ್ಬರು-ದೇವಿಕಾ ಮತ್ತು ಬಾಲಾ. 
ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ಐಸಿಡಿಎಸ್‌ 
ಯೋಜನೆಯಡಿ ಈ ಕೇಂದ್ರಗಳು ಪೌಷ್ಟಿಕ ಆಹಾರ, ಆರೋಗ್ಯ 
ಮತ್ತು ಆರ೦೪ಕ ಶಿಕ್ಷಣ ಸೇವೆಯನ್ನು ಒದಗಿಸುತ್ತವೆ. ಮಕ್ಷಳು ಇಲ್ಲ 
ಶಿಕ್ಷಕರು ಹೇಳಕೊಡುವ ಆಟ ಮತ್ತು ಅರ್ಥಪೂರ್ಣ ಚಟುವಟಕೆಗಳ 
ಮೂಲಕ ಕಅಯುತ್ತಾರೆ. ಈ ಅಂಗನವಾಡಿ ಕೇಂದ್ರಗಳಗೆ ಬರುವ 
ಬಹುತೇಕ ಮಕ್ಷಳು ಸೌಲಭ್ಯವಂಚಿತ ಕುಟುಂಐಬಗಳಗೆ ಸೇರಿದವರು. 
ಈ ಮಕ್ಕಳ ಕಲಕಾ ಸಾಮರ್ಥ್ಯವು ಅವರ ಸಮಾಜೋ-ಆರ್ಥಿಕ 
ಸ್ಥಿತಿಗತಿಯನ್ನು ಅವಲಂಬಸಿಡೆಯೇ? ಒಂದು ವೇಳೆ ಅವರು ಓದಲು 
ಅಥವಾ ಬರೆಂಶುಲು ವಿಪ'ಲರಾಗುತ್ತ, ಶಾಲೆಯಿಂದ 
ಹೊರಗುಆಯುತ್ತಲೇ ಬೆಳೆದರೆ, ಅದು ಸೋಮಾರಿತನ, ಕೆಟ್ಟ 
ಹವ್ಯಾಸ ಅಥವಾ ಶಿಕ್ಷಣದ ಬಗೆಗಿನ ನಿರಾಸಕ್ತಿ 
ಮುಂತಾದುವುಗಳಂದ ಪ್ರಭಾವಿತವಾದ ಅವರ ವೈಯಕ್ತಿಕ 
ಅನರ್ಹತೆಯ ಪರಿಣಾಮಖೇ? ಬಡತನ, ಜಾತಿ, ಧರ್ಮ ಮತ್ತು 
ಇತರ ಸಾಮಾಜಕ ಭೇದಗಳು ಅವರ ಕಲಕಾ ಸಾಮರ್ಥ್ಯಕ್ಕೆ 
ಕಾರಣವಾಗುತ್ತವೆಯೇ? 


ಪ್ರಕರಣ! 

ಹಿನ್ನೆಲೆ 

ಮೂರರ ಹರೆಯದ ಆರೋಗ್ಯವಂತ ಮಗು ದೇವಿಕಾ, 'ಅಮ್ಮ' 
ಎಂಬಂತಹ ಪದಗಳನ್ನಷ್ಟೇ ಅಸ್ಪಷ್ಟವಾಗಿ ಉಚ್ಣರಿಸಬಲ್ಲಕು ಮತ್ತು 
ಕೆಲಷೇ ಶಬ್ದಗಳನ್ನು ಮಾಡಬಲ್ಲಳು. ಅವಳನ್ನು ಮಾತು ಬಾರದ 
ನತದೃಷ್ಟ ಮಗು ಎಂದೇ ಪರಿಗಣಿಸಲಾಗಿತ್ತು. ಅವಳ 
ಮಾತನಾಡಲಾಗದ ತೊಂದರೆಯ ಬಗ್ಗೆ ತಂದೆತಾಯುಗೆ 
ಚಿಂತೆಯಾಗಿತ್ತು. ಅವರು ದೇವರ ಮೊರೆ ಹೋಗಿದ್ದರು ಮತ್ತು 
ಸಾಕಷ್ಟು ಪೂಜೆಗಳನ್ನು ಮಾಡಿದ್ದರು. ಆದರೆ ಆ ಪ್ರಯತ್ನಗಳೆಲ್ಲವೂ 
ನಿಷ್ಪ್ತಯೋಜಕವಾಗಿ ಅವರು ಹತಾಶೆಯುಂದ ಬಳಲದ್ದರು. ಎಲ್ಲಾ 
ಆಸೆಗಳನ್ನೂ ಜಟ್ಟದ್ದ ಅವಳ ತಾಲಖು ಒಂದು ದಿನ "ಆರಂಭಕ ಬಾಲ್ಯ 


ಕಾಳಜ ಮತ್ತು ಶಿಕ್ಷಣ ದಿನ" ("arly Childhood Care and 
Education Day) (ಶಿಕ್ಷಕರು-ಪೋಷಕರ ಸಭೆ)ಕ್ಕೆ ಹಾಜರಾದರು. ಆ 
ಸಭೆಯಲ್ಲ ಶಿಕ್ಷಕರು ಆರಂಭಕ ಬಾಲ್ಯ ಶಿಕ್ಷಣ (Early Childhood 


Education-ECE) ಮತ್ತು ಮಕ್ಕಳ ಸಮರ್ಪಕ ಬೆಳವಣಿಗೆಗೆ 
ಬಾಲ್ಯದಲ್ಲ ಸಿಗಬೇಕಾದ ಅವಕಾಶಗಳ ಬಣ್ಣೆ ತಿಆಸಿದರು. ಆ ತಾಯಿ 
ತಕ್ಷಣವೇ ತನ್ನ ಮಗಳನ್ನು ಒಂದು ಅಂಗನವಾಡಿ ಕೇಂದ್ರಕ್ಕೆ 
ದಾಖಲಅಸಿದರು. 


ಮಧ್ಯಂತರ 
ದೇವಿಕಾ ಆರಂಭದಲ್ಲ ಅಳುಕಿದರೂ ಶಿಕ್ಷಕಿ ಒದಗಿಸಿದ ಮುಕ್ತ ಆಟದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಅವಕಾಶಗಳಂದಾಗಿ ಬಹಳ ಬೇಗನೆ ಇತರೆ ಮಕ್ಷಳ ಜೊತೆಗೆ 
ಬೆರೆಯಲು ಆರಂಭಸಿದಳು. ಅಂಗನವಾಡಿಯ ಭೌತಿಕ ವ್ಯವಸ್ಥೆಯು 
ಹೊಸತನ್ನು ಕಂಡುಕೊಳ್ಳುವ ಅವಳ ಆಸಕ್ತಿಯನ್ನು ಕೆರಳಸಿತ್ತು. 
ಅವಳು ಆಟದ ಸಾಮರ್ರಿಗಳನ್ನು ಬಳಸಲಾರಂಭಸಿದಳು ಮತ್ತು 
ವಸ್ತುಗಳತ್ತ ಕೈ ತೋರಿಸಿ ಪದಗಳನ್ನು ಅಸ್ಪಷ್ಟವಾಗಿ ಉಚ್ಚರಿಸಲು 
ತೊಡಗಿದಳು. ದೇವಿಕಾ ತೋರಿಸಿದ ವಸ್ತುಗಳ ಹೆಸರುಗಳನ್ನು 
ಹೇಳುವ ಮೂಲಕ ಶಿಕ್ಷಕರು ಅವಳಗೆ ನೆರವಾಗುತ್ತಿದ್ದರು. ಇದನ್ನು 
ಗಮನಿಸಿದ ಅವಳದೇ ವಯಸ್ಸಿನ ಇತರ ಮಕ್ಕಳೂ ಕೂಡಾ ಸರಳ 
ಪದಗಳ ಕಲಕೆಗೆ ಅವಳಗೆ ನೆರವಾದರು. ನಿಧಾನವಾಗಿ ಅವಳು 
ಸಣ್ಣಸಣ್ಣ ವಾಕ್ಯಗಳನ್ನು ರಚಿಸಲು ಸಮರ್ಥಳಾದಳು. ದೇವಿಕಾ 
ಪ್ರತಿದಿನ ಕೇಂದ್ರಕ್ಕೆ ಬರುವಂತೆ ಅವಳ ತಾಯ ನೋಡಿಕೊಂಡರು. 
ದೇವಿಕಾ ತರಗತಿಯಲ್ಲ ಎಲ್ಲಾ ಚಟುವಟಕೆಗಳಲ್ಲ ಪಾಲ್ಗೊಳ್ಳುವಂತೆ 
ಶಿಕ್ಷಕರೂ ನೋಡಿಕೊಂಡರಲ್ಲದೆ ಹೆಚ್ಚುಹೆಚ್ಚು ಅವಕಾಶಗಳನ್ನು 
ಕೊಟ್ಟರು. ಇದರಿಂದ ಅಂತರ್ಮಣಯಾದ ಮತ್ತು ಒಂಟಯಾಗಿದ್ದ 
ಒಂದು ಮಗು ಕ್ರಿಯಾಶೀಲ ಮತ್ತು ಖುಷಿಯ ಮಗುವಾಗಿ 
ಮಾರ್ಪಟ್ಟತು. ಪ್ರತಿಫಲನ ಅಂಗನವಾಡಿ ಕೇಂದ್ರದ ಭಯ- 
ಮುಕ್ತವಾದ ಕಅಕೆಯ ವಾತಾವರಣವೇ ದೇವಿಕಾಆಗೆ ಆನಂದದಿಂದ 
ತೊಡಗಿಸಿಕೊಳ್ಳಲು ಕಾರಣವಾಯುತು. ಶಿಕ್ಷಕಿಯು ಸಂವಾದಗಳು, 
ಕತೆ ಹೇಳುವುದು, ನೃತ್ಯದೊಂದಿಗೆ ಹಾಡುವುದು ಮತ್ತು ಆಟೋಟ 
ಚಟುವಟಕೆಗಳು, ಅವಳ ಭಾಷಾ ಬೆಳವಣಿಗೆಗೆ ಮತ್ತು ನಿರಂತರ 
ಪ್ರೋತ್ಸಾಹವು ಕಲಕೆಗೆ ನೆರವಾಯುತು. ಮಗುವಿನ ತಾಯಿಯೂ 
ಅವಳು ಪ್ರತಿನಿತ್ಯ ಶಾಲೆಗೆ ಹಾಜರಾಗುವಂತೆ ನೋಡಿಕೊಂಡರಲ್ಲದೆ 
ಮನೆಯಲ್ಲಯೂ ಮಗುವಿನೊಂದಿಗೆ ಹೆಚ್ಚನ ಸಮಯ ಕಳೆದು 
ಕೇಂದ್ರದಲ್ಲಿ ಕಲತದ್ದನ್ನು ಮತ್ತೆ ಹೇಳಕೊಟ್ಟರು. ಪೋಷಕರು ಮತ್ತು 
ಶಿಕ್ಷಕರ ಸಭೆಯೊಂದರಲ್ಪ್ಲ ದೇವಿಕಾಳ ತಾಯಿ ತನ್ನು ಅನುಭವವನ್ನು 
ಇತರ ಪೋಷಕರೊಂದಿಗೆ ಹಂಚಿಕೊಂಡರು. ಮಕ್ಷಳ 
ಬೆಳವಣಿಗೆಯಲ್ಲ ಆರಂಭಕ ಬಾಲ್ಯ ಶಿಕ್ಷಣದ ಅವಶ್ಯಕತೆಯನ್ನು 
ಅವರು ಒತ್ತಿಹೇಳಆದರು. 


ಪ್ರಕರಣ 2 

ಹಿನ್ನೆಲೆ 

ಅಂಗನವಾಡಿ ಕೇಂದ್ರಕ್ಕೆ ಸೇರುವಾಗ ಬಾಲನಿಗೆ ಇನ್ನೂ ಮೂರು 
ವರ್ಷ. ಇತರ ಮಕ್ಷಳು ಚಟುವಟಕೆಗಳ್ಲ ನಿರತರಾಗಿರುವಾಗ 
ಅವನು ಕೇಂದ್ರದ ಒಂದು ಮೂಲೆಯಲ್ಲ ಕುಳತಿರುತ್ತಿದ್ದ. ಅವನು 
ಯಾರೊಂದಿಗೂ ಮಾತನಾಡುತ್ತಿರಅಲ್ಲ. ಏನಾದರೂ ಪ್ರಪ್ಲಿಸಿದರೂ 
ಅವನು ಉತ್ತರಿಸುತ್ತಿರಅಲ್ಲ. ಬಾಲನ ತಂದೆ ತಾಯ ಪರಸ್ಪರ 
ಬೇರ್ಪಣ್ಲದ್ದು, ಅವನು ತನ್ನ ತಾಯುಯೊಂದಿಗೆ ವಾಸಿಸುತ್ತಿದ್ದನು. 
ದಿನಗೂಆ ಕೆಲಸ ಮಾಡುತ್ತಿದ್ದ ಅವನ ತಾಯುಗೆ ಅವನೊಂದಿಗೆ 
ಹೆಚ್ಚ ಸಮಯ ಕಕೆಯಲಾಗುತ್ತಿರಅಲ್ಲ. ತಂದೆ-ತಾಂಖ 
ಜೊತೆಗಿದ್ದಾಗ ಪ್ರತಿದಿನವೆಂಬಂತೆ ಮದ್ಯವ್ಯಸನಿ ತಂದೆ, ತಾಯುಗೆ 
ನೀಡುತ್ತಿದ್ದ ಹಿಂಸೆಗೆ ಆತ ಸಾಕ್ಷಿಯಾಗಿರುತ್ತಿದ್ದ. ಒಂದು ದಿನ ಅವನ 
ತಂದೆ, ಬಾಲ ಮತ್ತು ಅವನ ಸಹೋದರಿಯನ್ನು ಸ್ಥಾನದ ಮನೆಯಲ್ಲ 
ಕೂಡಿಹಾಕಿ. ತಾಯುಗೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ್ದ. 
ಅದೃಷ್ಟವಶಾತ್‌ ಅವನ ತಾಯು ತಪ್ಪಿಸಿಕೊಂಡಿದ್ದಕು ಮತ್ತು ತಂದೆ 


ಜೈಲುಪಾಲಾಗಿದ್ದ. ಅಂದಿನಿಂದ ಬಾಲ ಮಾತು ನಿಲ್ಲನಿದ. ತಾಯ 
ಮತ್ತು ಸಹೋದರಿಯ ಹೊರತು ಬೇರೆ ಯಾರೊಂದಿಗೂ 
ಮಾತನಾಡುತ್ತಿರಲಲ್ಲ. 


ಮಧ್ಯಪ್ರವೇಶ 

ಶಿಕ್ಷಕರು ಪ್ರಜ್ಞಾಪೂರ್ವಕವಾಗಿ ಬಾಲನೊಂದಿಗೆ ನಿರಂತರವಾಗಿ 
ಮಾತನಾಡುತ್ತಲೇ ಇರುತ್ತಿದ್ದರು. ಮತ್ತು ಬೇರೆ ಮಕ್ಕಳ ಪುಶ್ನೆಗೆ 
ಪ್ರತಿಕ್ರಿಯಿಸುವಂತೆ, ಆಟಕೆಗಳೊಂದಿಗೆ ಆಟವಾಡುವಂತೆ 
ಪ್ರೇರೇಪಿಸುತ್ತಿದ್ದರು. ಅಂಗನವಾಡಿ ಸಹಾಯಕಿಯೂ ಅವನ 
ಜೊತೆ ಕುಳತುಕೊಂಡು ಉತ್ತೇಜಸುತ್ತಿದ್ದರಲ್ಲದೆ ಬೇರೆ 
ಮಕ್ಕಕಳೊಂದಿಗೂ ಬೆರೆಯುವಂತೆ ನೋಡಿಕೊಳ್ಳುತ್ತಿದ್ದರು. ಅಲ್ಲದೆ, 
ಅಂಗನವಾಡಿ ಕೇಂದ್ರಕ್ಕೆ ಕೊಳಕಾಗಿ ಬರುತ್ತಿದ್ದ ಕಾರಣ ಅವನು 
ವೈಯಕ್ತಿಕ ಶುಚಿತ್ರದ ಕಡೆಗೂ ಗಮನಹರಿಸುವಂತೆ ಮಾಡುತ್ತಿದ್ದರು. 
ಕಮೇಣ ಆ ಸಹಾಯಕಿಯೊಂದಿಗೆ ಆಟವಾಡಲು ಶುರುಮಾಡಿದ 
ಬಾಲ ಇತರ ಮಕ್ಕಳೊಂದಿಗೆ ಕೂಡಾ ಬೆರೆಯಲಾರಂಣಸಿದ. ಕೆಲವೇ 
ತಿಂಗಕಲ್ಲ ಅವನು ಆಟೋಟ ಚಟುವಟಕೆ, ಕಲಾ ಚಟುವಟಕೆಗಕಲ್ತ 
ಬಹಳ ಉಮೇದಿನಿಂದ ಪಾಲ್ಗ್ಲೊಳ್ಳಲಾರಂಭನಸಿದ ಮತ್ತು ತೆರೆದ 
ತುದಿಯುಳ್ಳ ಆಟಕೆಗಳಾದ ಬ್ಲಾಕ್‌ ಮತ್ತು ಸ್ವಾಗಳ ಜೊತೆ 
ಕೈಚಳಕ ತೋರಿಸಲಾರಂಣಸಿದ. 


ಪರ್ಯಾಲೋಚನೆ 

ಶಿಕ್ಷಕಿ ಮತ್ತು ಸಹಾಯಕಿಯುಂದ ನಿರಂತರ ಗಮನ, ಪ್ರೋತ್ಸಾಹ 
ಮತ್ತು ಸ್ಪೂರ್ತಿ ಸಿಕ್ಕಿದ್ದರಿಂದ ಬಾಲ ತನ್ನ ಮನೆಯ ಅನನುಕೂಲ 
ವಾತಾವರಣದಿಂದಾಗಿ ಅನುಭವಿಸುತ್ತಿದ್ದ ಖನ್ನುತೆಯಿಂದ 
ಹೊರಬರಲು ಸಾಧ್ಯವಾಯಿತು. ತನ್ನು ಭಾವನೆಗಳನ್ನು 
ವ್ಯಕ್ತಪಡಿಸಲು ಇದು ಸುರಕ್ಷಿತ ಮತ್ತು ಹಿತಕರವಾದ ವಾತಾವರಣ 
ಎಂಬುದು ಖಾತರಿಯಾಗುತ್ತಲೇ ಬಾಲ ಆಟೋಟ ಮತ್ತು ಇತರ 
ಚಟುವಟಕೆಗಳಲ್ಲ ಎಲ್ಲಾ ಮಕ್ಷಳೊಂದಿಗೆ ಬೆರೆಯಲಾರಂಭಸಿದ. 
ಮಗುವಿನಲ್ಲ ಮೂಡಿದ ಆತ್ಮವಿಶ್ವಾಸದಿಂದಾಗಿ ಕಅಕೆ ಮತ್ತು 
ಬೆಳವಣಿಗೆಗೆ ಹೆಚ್ಚನ ಅವಕಾಶ ಸೃಷ್ಟಿಯಾಯುತು. 


ನಿರ್ಣಯ 


ಅಂಗನವಾಡಿ ಕೇಂದ್ರಗಳಗೆ ಬರುವ ಬಹುತೇಕ ಮಕ್ಷಳು ಶಾಲೆಗೆ 
ಹೋಗುವ ಮೊದಲ ತಲೆಮಾರಿನವರಾಗಿದ್ದು. ಅವರ ಬದುಕು 
ಸಮಾಜೋ-ಸಾಂಸ್ಕೃತಿಕ ರೂಢಿಗಳ ತೊಡಕು ಮತ್ತು ಆರ್ಥಿಕ 
ನಿರ್ಬಂಧಗಳಂದ ಕೂಡಿರುತ್ತದೆ. ಮಕ್ಷಳ ಕಲಕಾ ಸಾಮರ್ಥ್ಯವು 
ಅವರ ಕುಟುಂಬದ ಸಮಾಜೋ-ಆರ್ಥಿಕ ಸ್ಥಿತಿಗತಿಯನ್ನು 
ಅವಲಂಚಸಿರುವುದಿಲ್ಲ ಎಂಬುದನ್ನು ಸಾರುವ ಮುಟ್ಟ ಮಕ್ಕಳ 
ಪ್ರತಿನಿಧಿಗಳು ದೇವಿಕಾ ಮತ್ತು ಬಾಲ. ಸಮಾನ ಅವಕಾಶಗಳನ್ನು 
ನೀಡುತ್ತಾ ಸಂತೋಷಕರ ಕಲಅಕೆಯ ವಾತಾವರಣವನ್ನು 


a 
ಒದಗಿಸುವ. ಕಾಕಜ ಮತ್ತು ಬೆಂಬಲ ನೀಡುವ ಶಿಕ್ಷಕರಿಂದ ಈ 


ಮಕ್ಷಳ ಬದುಕಿನಲ್ಲ ಭಾರೀ ದೊಡ್ಡ ಬದಲಾವಣಿಯನ್ನು ತರಲು 
ಸಾಧ್ಯ. ಅತ್ಯುನ್ನತ ಗುಣಮಟ್ಟದ ಇಸಿಇ ಕಾರ್ಯಕ್ರಮದ 
ಜಾರಿಯಲ್ಲಿ. ಅನುಭವಗಳು ಮತ್ತು ಸಮರ್ರ ದೃಷ್ಟಿಕೋನದ ನಡುವಿನ 
ಸಂಬಂಧವನ್ನು ಅರ್ಥೈಸಿಕೊಂಡ ಮತ್ತು ಪ್ರತಿ ಮಗುವಿನ 
ಅವಶ್ಯಕತೆಯ ಬಗ್ಗೆ ಸಂಪೇದನಾಪೀಲರಾಗಿರುವ ಸಮರ್ಥ ಶಿಕ್ಷಕರ 


ಪಾತ್ರ ಬಹಳ ಮುಖ್ಯ. 


ಈ ಶಿಕ್ಷಕರು ಸುರಕ್ಷಿತ ಮತ್ತು ಸ್ವಚ್ಛ ವಾತಾವರಣ ಹಾಗೂ 
ಕರಿಹಲಗೆಗಳ ಉಪಯೋಗ, ಕಲಕಾ ಅವಕಾಶಗಳು. 
ವೃತ್ತಾಕಾರದಲ್ಲ ಕುಳತುಕೊಳ್ಳುವ ವ್ಯವಸ್ಥೆ, ಮುದ್ರಣಸ್ನೇಹಿ 
ವಾತಾವರಣ ಮತ್ತಿತರ ಪಠ್ಯ ಮೂಲಸೌಕರ್ಯಗಳ ನಿರ್ವಹಣೆ 
ಮೂಲಕ ಮಕ್ಕಳಗೆ ಅವರ ಪೀಮಿತ ಹಣಕಾಸಿನ ನಿರ್ಬಂಧಗಳ 
ನಡುವೆಯೇ ಕಲಕೆಯ ಅವಕಾಶ ಒದಗಿಸುತ್ತಾರೆ. ಅವರು 
ಅಂಗನವಾಡಿ ಕೇಂದ. ಪೋಷಕರು, ಸಮುದಾಯದ ನಡುವೆ 
ಒಂದು ಸೌಹಾರ್ದ ನಂಟನ್ನು ಸೃಷ್ಟಿಸುವರಲ್ಲದೆ, ಒಂದು ಮಗುವಿನ 
ಉತ್ಸೃಷ್ಟ ಬೆಳವಣಿಗೆಯನ್ನು ಕಾಯ್ದುಕೊಳ್ಳಲು ಈ ಎಲ್ಲದರ ನಡುವೆ 
ಅನ್ಯೋನ್ಯ ಸಂಬಂಧವನ್ನೂ ಬೆಸೆಯುತ್ತಾರೆ. ಮಕ್ಷಳು 
ಕಲಅಯುವಂತೆ ಮಾಡಬಲ್ಲ ಯಾವುದೇ ಸಮರ್ಥ ವಿಧಾನ ಇಲ್ಲ. ಪ್ರತಿ 
ಮಗುವೂ ಅನನ್ಯ ಮತ್ತು ಪ್ರತಿಯೊಬ್ಬರೂ ವಿಭಿನ್ನ ರೀತಿಯಲ್ಲ. 
ಪ್ರತ್ಯೇಕ ಸಮಯದಲ್ಲ ಮತ್ತು ವಿಭನ್ನ ಸ್ಥಳಗಳಲ್ಲ ಕಲಯುತ್ತಾರೆ. 
ಮಕ್ಕಳನ್ನು ಅನುಭವ. ಪ್ರಯೋಗ ಮತ್ತು ತಮ್ಮ ಸುತ್ತಅನ 
ಸಂಗತಿಗಳನ್ನು ಪ್ರಶ್ನಿಸಲು ಉತ್ತೇಜಸುವಂತಹ ಮತ್ತು 
ಬೆಂಬಅಸುವಂತಹ ವಾತಾವರಣವನ್ನು ಶಿಕ್ಷಕರು ಸೃಷ್ಟಿಸ- 
ಖೇಕಾಗುತ್ತದೆ. ಆಗ ಪ್ರತಿ ಮಗುವೂ ಕಲಯಬಲ್ಲದು. 


ಆರಂಭಕ ಬಾಲ್ಯ ಶಿಕ್ಷಣದ ಉಪಕ್ರಮ 
3ರಿಂದ 6ರ ವಯಸ್ಸಿನ ಮಕ್ಕಳ ಸಮದ್ರ ಬೆಳವಣಿಗೆಯನ್ನು 


ಗುರಿಯಾಗಿಟ್ಟುಕೊಂಡು ಅಂಗನವಾಡಿ ಕೇಂದ್ರಗಳನ್ನು 
ಸ್ಪಂದನಶೀಲ ಕಅಕಾ ಕೇಂದ್ರಗಳಾಗಿ ಮಾರ್ಪಡಿಸುವ 
ಗುರಿಯಾಗಿಟ್ಟುಕೊಂಡು ಚಿಂತನಶೀಲ ವೃತ್ತಿಪರರಾಗಬೇಕೆಂಬ 


ನಿಟ್ಟನಲ್ಲ ಅಂಗನವಾಡಿ ಶಿಕ್ಷಕರ ಕಲಕಾ ಸಾಮರ್ಥ್ಯದ ಬೆಳವಣಿಗೆಯ 
ಮೇಲೆ ಸಂಗಾರೆಡ್ಡಿ ಬಾಲ್ಯಪೂರ್ವ ಶಿಕ್ಷಣ ಉಪಕ್ರಮವು (The 


Sangareddy Early Childhood Education Initiative) ಗಮನ 
ಕೇಂದ್ರೀಕರಿಸುತ್ತದೆ. ಈ ಮಧ್ಯಪ್ರವೇಶವು ಐಸಿಡಿಎಸ್‌ನ ಪ್ರಸ್ತುತ 
ವ್ಯವಸ್ಥಿತ ಸಂಪ ್ಯಿಲಗಳ ಚೌಕಟ್ಟನಲ್ಲೇ ಇರುತ್ತದೆ. ಶಿಕ್ಷಕರ 
ಸಾಮರ್ಥ್ಯ ಬೆಳವಣಿಗೆಯು ಗುಣಮಟ್ಟದ ಆರಂಭಕ ಬಾಲ್ಯ ಶಿಕ್ಷಣ 
ಕಾರ್ಯಕ್ರಮ ಮತ್ತು ಮಕ್ಷಳಗೆ ಲಭ್ಯವಿರುವ ಆರಂಭಕ ಬಾಲ್ಯ 
ಶಿಕ್ಷಣದ ಅವಕಾಶಗಳನ್ನು ಕೇಂದ್ರಿತವಾಗಿರುತ್ತದೆ. ಇಂಥ 
ಸಮಗ್ರವಾದ "ಸೇವಾನಿರತರ ಸಾಮರ್ಥ್ಯ ಅಭವೃದ್ಧಿ ಮಾದರಿಯು 
(In-service capacity development model) ಮಕ್ನಳಗೆ 
ಸಮರ್ಪಕ ಪಠ್ಯ ಅಭವೃದ್ಧಿ-ಪಡಿಸುವಲ್ಲ ಶಿಕ್ಷಕರ ಕೌಶಲವನ್ನು 
ಪರಿಣಾಮಕಾರಿಯಾಗಿ ಬೆಕೆಸುವಲ್ಲ ನೆರವಾಗಬಲ್ಲದು ಎಂಬುವುದು 
ನಮ್ಮ ಅನುಭವವಾಗಿದೆ. 


ತೆಲಂಗಾಣದ ಸಂಗಾರೆಡ್ಡಿ ಜಲ್ಲೆಯಾದ್ಯಂತ ಎಲ್ಲಾ ಶಿಕ್ಷಕರಿಗೆ 
ಸೇವಾನಿರತ ಶಿಕ್ಷಕರ ಸಾಮರ್ಥ್ಯ ಅಭವೃದ್ಧಿಯನ್ನು ಒಂದು 
ಬಹುಮುಖ ಮಾದರಿಯಾಗಿ ಬಳಸಿಕೊಳ್ಳಲಾಗುತ್ತಿದೆ. ಕಾರ್ಯಾ- 
ಗಾರಗಳು. ಕೇಂದ್ರ ಮಟ್ಟದ ಕಾರ್ಯಕ್ರಮಗಳು, ವಲಯ ಮಟ್ಟದ 
ಸಭೆಗಳು. ಯೋಜನಾ ಸಭೆಗಳು. ಇಸಿಸಿಇ ದಿನಾಚರಣಿಗಳು. 
ಬಾಲಮೇಳಗಳು, ವಿಚಾರ ಸಂಕಿರಣಗಳು, ಶಿಕ್ಷಕರ ಸಮ್ಮೇಳನಗಳು 
ಮತ್ತು ನಿಯತಕಾಅಕೆಗಳಂಥ ಬಹುಮುಖ ವೇದಿಕೆಗಕಲ್ಪ ನಮ್ಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


27 


ಕಾಂರ್ಯಕ್ರಮದ ಮುಖ್ಯಾಂಶಗಳನ್ನು ಶಿಕ್ಷಕರ ಜೊತೆಗೆ 
ಹಂಚಿಕೊಂಡು ನೆರವಾಗುವುದರಿಂದ ಅವರ ನಡುವೆ ಕಲಅಕೆಯ 
ಉತ್ತಮ ಅಭ್ಯಾಸಗಳು ಸಾಧ್ಯವಾಗುತ್ತದೆ. ಅನಮುಭವಾಧಾರಿತ 
ವಿಧಾನದಲ್ಲಿ ಶಿಕ್ಷಕರು ಸ್ತಾನುಭವದ ಚಟುವಟಕೆಗಳ ಮೂಲಕ 
ಕಠಿಣವಾದ ಜೀವನ ಕೌಶಲಗಳನ್ನು ಮಕ್ಕಳಗೆ ಕಲಸಲು 
ಅವಕಾಶವಿರುತ್ತದೆ. 


ಶಿಕ್ಷಕರ ಪ್ರಭಾ ವಲಯದಲ್ಲ ಮಕ್ಕಳ ಕಅಕೆಯನ್ನು ಸಾಧ್ಯವಾಗಿಸುವ 
ಅಂಶಗಳು 

ಅಂಗನವಾಡಿ ಕೇಂದ್ರಗಳಗೆ ಹಾಜರಾಗುವ ಮಕ್ಕಳ ಕಲಕೆ ಮತ್ತು 
ಬೆಳವಣಿಗೆಯನ್ನು ಸಾಧ್ಯವಾಗಿಸಬಲ್ಲ ಒಂದು ಉತ್ತಮ ಇಸಿಇ 
ಕಾರ್ಯಕ್ರಮವು ಶಿಕ್ಷಕರನ್ನು ಆಧರಿಸಿರುತ್ತದೆ. ಅಂತಹ ಕೆಲವು 
ಪ್ರಮುಖ ಅಂಶಗಳನ್ನು ಇಲ್ಲ ಕೊಡಲಾಗಿದೆ. ಇದನ್ನೇ ಒಂದು 
ಮಾರ್ಗಸೂಚಿಯಾಗಿ ಬಳಸಿ ಒಬ್ಬ ಶಿಕ್ಷಕ/ಕಿಯು ಶೇ ಕಾಯ೯- 
ಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಸಾಧ್ಯ.. 


ಪ್ರತಿದಿನ, ಶಿಕ್ಷಕರು ಸ್ವಚ್ಛ ಮತ್ತು ಪೌಷ್ಟಿಕ ಅಹಾರವನ್ನು ಕೊಡುತ್ತಾರೆ 
ಮತ್ತು ಮಕ್ಕಳು ಊಟಕ್ಕೆ ಮೊದಲು ಮತ್ತು ನಂತರ ತಮ್ಮ ಕೈಗಳನ್ನು 
ತೊಳೆಯುವುದನ್ನು ಖಾತರಿಪಡಿಸಿಕೊಳ್ಳಬೇಕು ಹಾಗೂ ಊಟದ 


y 


y v 


ಉತ್ತಮ ಇಸಿಇ ಕಾರ್ಯಕ್ರಮಕ್ಕೆ ದಾರಿ ಮಾಡಿಕೊಡುವ ಪ್ರಮುಖ 
ಬೋಧನಾ ಅಭ್ಯಾಸಗಳು 

ಒಂದು ಸಣ್ಣ ಹಳ್ಳಿಯಲ್ಲಿ ಶಿಕ್ಷಕಿಯಾಗಿರುವ ಶೈಲಜಾ. ಹೆಚ್ಚನ 
ಮಕ್ಕಳು ಕೇಂದ್ರಕ್ಕೆ ಬರುವವರೆಗೂ ಇತರ ಮಕ್ಕಳನ್ನು ಕಆಕಾ 
ತಾಣಗಳಲ್ಲ ಮುಕ್ತವಾಗಿ ಆಟವಾಡಲು ಜಡುತ್ತಾರೆ. ಮಕ್ಕಳು 
ತಮ್ಮ ಪಾಡಿಗೆ ಆಟವಾಡುತ್ತಾ ತಮ್ಯದೇ ಅನುಭವಗಳನ್ನು 
ಪಡೆಯಲು ಅವಕಾಶವಾಗುವಂತೆ ಅವರು ತರಗತಿ 
ಕೊಠಡಿಯಲ್ಲ ಬೇರೆಬೇರೆ ತಾಣಗಳನ್ನು ನಿರ್ಮಿಸಿದ್ದರು. 
ಮಕಳು ಪರಸ್ಪರ ಚರ್ಚಿಸುತ್ತಾ. ಸಹಕರಿಸುತ್ತಾ. 
ಹಂಚಿಕೊಳ್ಳುತ್ತಾ, ಗುಂಪಿನಲ್ಲ ಆಟವಾಡುತ್ತಾ, ತಮ್ಮ ಸರದಿಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಬಳಕ ಕನಿಷ್ಠ ಒಂದು ಗಂಟಿ ವಿಶ್ರಾಂತಿ ನೀಡಬೇಕು. 

* ಪ್ರತಿ ತಿಂಗಳು ಶಿಕ್ಷಕಿಯು ಮಕ್ಕಳ ಬೆಳವಣಿಗೆಯನ್ನು (ಎತ್ತರ 
ಮತ್ತು ತೂಕ) ಅಳತೆ ಮಾಡಬೇಕು. 

* ಶಿಕ್ಷಕಿಯು ಕೇಂದ್ರದಲ್ಲ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಗೆಯನ್ನು 
ಹೊಂದಿರಬೇಕು ಮತ್ತು ಕೇಂದ್ರ ಹಾಗೂ ಅದರ ಸುತ್ತಮುತ್ತ 
ಸ್ವಚ್ಛ, ಸುರಕ್ಷಿತ ವಾತಾವರಣವನ್ನು ಕಲ್ತಸಬೇಕು. 

# ಶಿಕ್ಷಕಿಯು ಒಂದು ವಿಷಯಾಧಾರಿತ ವೇಳಾಪಟ್ಟಿಯನಪ್ವಯ 
ಉತ್ತೇಜನಕಾರಿ ಕಅಕಾ ವಾತಾವರಣವನ್ನು ಸಂಘಟಸುತ್ತಾರೆ 
ಮತ್ತು ಆಟದ ಪರಿಕರಗಳು ಮಕ್ಕಳಗೆ ದೊರಕುವಂತೆ 
ನೋಡಿಕೊಳ್ಳುತ್ತಾರೆ. 

* ಶಿಕ್ಷಕರು ಮಕ್ಕಳ 
ಪ್ರದರ್ಶಿಸುತ್ತಾರೆ. 

* ಶಿಕ್ಷಕ/ಕಿ ಮಕ್ಕಳನ್ನು ಕಾಕಜಯುಂದ ನೋಡಿಕೊಳ್ಳುತ್ತಾರೆ ಮತ್ತು 
ಸಕಾರಾತ್ಕಕ ವಿಧಾನಗಳ ಮೂಲಕ ಶಿಸ್ತು ಕಅಸುತ್ತಾರೆ. 

* ಶಿಕ್ಷಕ/ಕಿಯು ಮಕ್ಕಳ ಆಟ ಮತ್ತು ಊಟದ ವೇಳೆ ಪರಸ್ಪರ 
ಸಾಮಾಜಕ ಸಂವಾದಕ್ಷೆ ಅವಕಾಶ ಕಲ್ತಸುತ್ತಾರೆ. 

* ಅಂಗನವಾಡಿ ಕೇಂದ್ರದಲ್ಲ ಪ್ರತಿ ದಿನ ಕನಿಷ್ಠ ಮೂರರಿಂದ ನಾಲ್ಲು 
ಗಂಟಿ ಇನಿಇ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರುತ್ತಾರೆ. 


ಚಟುವಟಕೆಗಳನ್ನು ದಾಖಲಸಿ 


ಕಾಯುತ್ತಾ ಸಾಮಾಜಕ ಸಾಮರ್ಥ್ಯಗಳನ್ನು ಹೆಚ್ಚಿಸಿ- 
ಕೊಳ್ಳುತ್ತಿರುತ್ತಾರೆ. ಶಕ ಮುಕ್ತ ಆಟೋಟದೊಂದಿಗೆ ಶಿಕ್ಷಕಿಯು 
ಒಳಾಂಗಣ ಮತ್ತು ಹೊರಾಂಗಣ ಆಟಗಳನ್ನೂ 
ಹೇಳಕೊಡುತ್ತಾರೆ. 


ಎಲ್ಲಾ ಮಕ್ಕಳು ಕೇಂದ್ರಕ್ಕೆ ಬರುತ್ತಿದ್ದಂತೆ ಶಿಕ್ಷಕ/ಕಿಯು 
ಎಲ್ಲರನ್ನೂ ವೃತ್ತಾಕಾರದಲ್ಲ ಕುಳ್ವರಿಸಿ, ಪ್ರತಿಯೊಬ್ಬರೂ 
ಸರದಿಯಲ್ಲ ಹೋಗಿ ಗೋಡೆಯಲ್ಲ ಅಂಟಸಿರುವ ಹೆಸರುಗಳ 
ತಖ್ತೆಯಲ್ಲ ತಮ್ಮ ಸಹಿ ಹಾಕುವ ಮೂಲಕ ಹಾಜರಿ 


ಪಡೆಯುತ್ತಾರೆ. ಹೀಗೆ, ಆ ಶಿಕ್ಷಕಿಯು ವಿವಿಧ ಚಟುವಟಕೆಗಳ 


ಮೂಲಕ ಅಕ್ಷರಾಭ್ಯಾಸದ ಅನುಭವವನ್ನೂ ಸಂಯೋಜಸಿ 
ಮಕ್ಕಳಗೆ ಕೊಡುತ್ತಿದ್ದಾರೆ. ವೃತ್ತದ ಸಮಯ ("circle time’) 
ಅಂಗವಾಗಿ ಕತೆ, ಹಾಡು. ಸಂಖ್ಯಾಧಾರಿತ ಚಟುವಬಕೆಗಳ 
ಮೂಲಕ ಅವರು ಮಾತುಕತೆಯನ್ನು ಆರಂಭಸುತ್ತಾರೆ. ಈ 
ಗುಂಪು ಚಟುವಟಕೆಗಳ ಭಾಗವಾಗಿ ಅವರು ಮೂರ್ತ 
ವಸ್ತುಗಳು ಮತ್ತು ಮುದ್ರಣ ಸಾಮರ್ರಿಗಳನ್ನು ಬಳಸಿ 
ಆಲಅಸುವ, ಮಾತನಾಡುವ ಮತ್ತು ಆಟದ ಮೇಲೆ ಗಮನ 
ಕೊಡುವಂತಹ ಅವಕಾಶ ಸೃಷ್ಟಿಸುತ್ತಾರೆ. 


ಮಕ್ಕಳಗೆ ಕಥೆ ಪುಸ್ತಕಗಳನ್ನು ಕೊಟ್ಟು ಅದರಲ್ಲನ ಚಿತ್ರಗಳನ್ನು 
ಓದುತ್ತಾರೆ, ಓದುವಂತೆ ನಟಸುತ್ತಾರೆ ಇತ್ಯಾದಿ. ಹವಾಮಾನ 
ಕೋಷ್ಟಕ. ನಿಯಮಗಳ ಕೋಷ್ಟಕ. ಪ್ರದರ್ಶನ ಫಲಕ 
ರಚನೆಯಂತಹ ಮಕ್ಕಳ ಕ್ರಿಯಾತೃಕ ಅವಕಾಶಗಳನ್ನು 
ಹೆಚ್ಚಿಸುವ ಇತರ ಚಟುವಟಕೆಗಳೂ ಇರುತ್ತವೆ. ಮಕ್ಕಳು ವಿವಿಧ 
ಭಾವನೆಗಳನ್ನು ಗುರುತಿಸಿ, ಅರ್ಥೈಸಿಕೊಳ್ಳುವಂತೆ ಮಾಡಿ 


ಒಂದು ಅಂಗನವಾಡಿ ಕೇಂದ್ರದಲ್ಲ ಶಿಕ್ಷಕಿ ಪ್ರತಿದಿನ ಪಾಅಸಬೇಕಾದ ಕೆಲವು ಸರಳ ಆದರೆ ಪ್ರಮುಖ ಅಂಶಗಳನ್ನು ನಮ್ಮ ಅನುಭವದ ಆಧಾರದಲ್ಲ 


ಅವುಗಳನ್ನು ತಮ್ಮ ದೈನಂದಿನ ಬದುಕಿನ ಅನುಭವದೊಂದಿಗೆ 
ಜೋಡಿಸುವ ಅವಕಾಶವನ್ನು ಶಿಕ್ಷಕಿ ಒದಗಿಸುತ್ತಾರೆ. ಅವರು 
ಪ್ರತಿದಿನ ಮಕ್ಕಳಲ್ಲ ಕೇಳುವ ಸಾಮಾನ್ಯ ಪ್ರಶ್ನೆಯೆಂದರೆ 
“ಇವತ್ತು ಹೇಗಿದ್ದೀರಿ? ಎಂದು. ಇದಕ್ಕೆ ಪ್ರತಿಯಾಗಿ ಮಗು 
ಯಾವುದಾದರೂ ಸೂಕ್ತ ಭಾವನೆಯನ್ನು ಸೂಚಿಸುವ ಒಂದು 
ಕಾರ್ಡ್‌ನ್ನು ಹೆಕ್ಕಿ, ಆ ಕ್ಷಣದ ಭಾವನೆಗೆ ಕಾರಣವನ್ನು 
ವಿವರಿಸುತ್ತದೆ. ಮಾಡಿ ಕಲಯುವ ಅನುಭವ, ಚಿಂತನಶೀಲ 
ಪ್ರಶ್ನೆಗಳು, ಉಲ್ಲಾಸ, ಅನುಪಾಲನಾ ಚಟುವಟಕೆಗಳು. 
ನಡವಳಕೆಗಳ ಸೂಕ್ತ ಪ್ರಾತ್ಯಕ್ಷಿಕೆ. ಮುಕ್ತಆಟದ ಅವಧಿಗಳು. 
ಗರಿಷ್ಠ ಮತ್ತು ಕನಿಷ್ಠ ತೊಡಗಿಸಿಕೊಳ್ಳುವಿಕೆ ಚಟುವಟಕೆಗಳ 
ಸಮತೋಲನ, ಮುಕ್ತ ಹಾಗೂ ನಿರ್ದೇಶಿತ ಚಟುವಟಕೆಗಳು 
- ಇವು ಆ ಶಿಕ್ಷಕಿ ಕೈಗೊಳ್ಳುವ ದೈನಂದಿನ ವಿಧಾನಗಳು. 


ರೂಪಿಸಿ ಇಲ್ಲ ಕೊಡಲಾಗಿದೆ. ಇವುಗಳು ಮಕ್ಷಳ ಬೆಳವಣಿಗೆಯ ಮೇಲೆ ಗಮನಾರ್ಹ ಪರಿಣಾಮ ಚೀರಬಲ್ಲವು. 


ಅಭ್ಯಾಸ 


ಅವಧಿ 


ಮಾರ್ಗದರ್ಶನದೊಂದಿಗೆ ಒಳಾಂಗಣ ಮತ್ತು ಹೊರಾಂಗಣ ಆಟೋಟಗಳಗೆ 6೦ ನಿಮಿಷ 


ಅವಕಾಶ ಕಲ್ಪಸುವುದು 


ಗುಂಪು ಚಟುವಟಕೆಯಲ್ಲ ಮಕ್ಷಳಗೆ ಪರಪ್ಪರ/ಎಲ್ಲರೊಡನೆ ಅರ್ಥಪೂರ್ಣ 


ಸಂವಾದಕ್ಕೆ ಅವಕಾಶ ಕೊಡುವುದು 


ಪ್ರತಿದಿನ ಮಕ್ಕಳ ವರ್ತನೆಯನ್ನು ಗಮನಿಸುವುದು ಮತ್ತು ಸಾಮಾಜಕ 


ಕೌಶಲಗಳ ಬಗ್ಗೆ ಮಾರ್ಗದರ್ಶನ 
ಮಕ್ಕಳಗೆ ಕ್ರಿಯಾಶೀಲ ಅನುಭವ ಕಲ್ತಸಿಕೊಡುವುದು 


ಮಕ್ಷಳಗೆ ಜರೂರಿನ ಅಕ್ಷರಜ್ಞಾನದ ಅನುಭವ ಕಲ್ಪಸಿಕೊಡುವುದು 
ಸಂಖ್ಯೆಗಳ ಪರಿಚಯ ಕೌಶಲಕ್ಕೆ ಪೂರಕವಾಗಿ ಪ್ರಯತ್ನ ಮತ್ತು ಪ್ರಯೋಗ 


ಕೈಗೊಳ್ಳುವಂತೆ ನೋಡಿಕೊಳ್ಳುವುದು 


ದಿನಕ್ಕೆ 6೦ ನಿಮಿಷ 
ನಿರಂತರ 


೨೦ ನಿಮಿಷ 
3೦ ನಿಮಿಷ 


3೦ ನಿಮಿಷ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


29 


ಒಂದು ಉತ್ತಮ ಇಸಿಇ ಕಾರ್ಯಕ್ರಮಕ್ಕೆ ಕಾರಣವಾಗುವ 
ಅಂಶಗಳು 

ತರಬೇತಿ ಪಡೆದ ಮತ್ತು ಸಮರ್ಥ ಶಿಕ್ಷಕರು ಒದಗಿಸುವ 
ಒಂದು ಪರಿಣಾಮಕಾರಿಯಾದ, ಸಮಪ್ಪಕವಾಗಿ 
ವಿನ್ಯಾಸಗೊಂಡ ಇಸಿಇ ಕಾರ್ಯಕ್ರಮವು, ಅನುಭವ ಮತ್ತು 
ಸಮರ್ರ ಬೆಳವಣಿಗೆಯ ನಡುವಿನ ಕೊಂಡಿಯನ್ನು ಅರ್ಥ 
ಮಾಡಿಕೊಳ್ಳಬಲ್ಲ ತರಬೇತಿ ಪಡೆದ ಮತ್ತು ಸಮರ್ಥ ಶಿಕ್ಷಕ/ಕಿ 
ಇರಬೇಕು ಹಾಗೂ ಮಕಳ ಅವಶ್ಯಕತೆಯನ್ನು ಅರ್ಥ 
ಮಾಡಿಕೊಳ್ಳುವಂತಿರಬೇಕು. ಕೆಲವು ಮುಖ್ಯ ಸಂಗತಿಗಳು 
ಇಲ್ಲವೆ: 


ಮೂಲ ಸೌಕರ್ಯ 

ಸಣ್ಣ ಮಕ್ಷಳಗೆ ಅವರ ಕಲಕೆ ಮತ್ತು ಬೆಳವಣಿಗೆಗೆ ಪೂರಕವಾದ 
ವಿಶಾಲ, ಸುರಕ್ಷಿತವಾದ ಹಾಗೂ ಆಧರಿಸುವಂಥ ಒಂದು 
ಬೌತಿಕ ವಾತಾವರಣದ ಅವಶ್ಯಕತೆಯಿದೆ. ಸಾಕಷ್ಟು 
ಸ್ಥಳಾವಕಾಶ, ಸ್ವಚ್ಛವಾದ ಶೌಚಾಲಯ, ಸಂಚಾರಿ ಕರಿಹಲಗೆ, 
ಕಲಕಾ ತಾಣಗಳು. ಆಸನ ವ್ಯವಸ್ಥೆ ಇತ್ಯಾದಿಗಳು ಒಂದು 
ಆರಂಭಕ ಕಲಕಾ ವಾತಾವರಣವನ್ನು ಒಳಗೊಂಡಿರಲೇ- 
ಬೇಕಾದ ಆವಶ್ಯಕ ಸೌಕರ್ಯಗಳಾಗಿವೆ. ಇದಕ್ಕೆ ಪೂರಕವಾಗಿ 
ಮಕ್ಕಳ ಕಲಕೆ ಮತ್ತು ಆಟಕ್ಕೆ ಒಳಾಂಗಣ ಹಾಗೂ 
ಹೊರಾಂಗಣಗಳಲ್ಲ ಯಥೇಚ್ಛವಾದ ದೃಶ್ಯ, ಸ್ಪರ್ಶ 
ಸಂಬಂಧಿಯಾದ ಬರವಣಿಗೆಯ ಪರಿಕರಗಳ ಅಗತ್ಯವಿದೆ. 


ಸುನೀತಾ, ಎಂಟು ವರ್ಷಗಳ ಹಿಂದೆ ಸಣ್ಣ ಬಾಡಿಗೆಯ 
ಕೊಠಡಿಯಲ್ಲ ಶಿಕ್ಷಕಿಯಾಗಿ ಕೆಲಸ ಮಾಡಲು ಶುರು 
ಮಾಡಿದ್ದರು. ಅಲ್ಲ ಶಾಲಾಪೂರ್ವ ಚಟುವಟಕೆಗಳನ್ನು 
ನಡೆಸಲು ಅವಕಾಶವಿರಅಲ್ಲ. ಅವರು ಬೇರೆಡೆಗೆ ಕೇಂದ್ರವನ್ನು 
ಸ್ಥಳಾಂತರಿಸಲು ಇಚ್ಛಿಸಿದರೂ ಅಂಗನವಾಡಿ ಕೇಂದ್ರಕ್ಕೆ ಸ್ಥಳ 
ಬಾಡಿಗೆಗೆ ಕೊಡಲು ಜನರು ಒಪ್ಪುತ್ತಿರಅಲ್ಲ. ಅಲ್ಲನ ಪ್ರಾಥಮಿಕ 
ಶಾಲೆಯ ಅಡುಗೆ ಕೋಣಿ ಬಳಸದೇ ಇರುವುದು ಗಮನಕ್ಕೆ 
ಬಂದಾಗ, ಊರವರ ಬೆಂಬಲಡೊಂದಿಗೆ ಶಾಲಾ 
ಮುಖ್ಯೋಪಾಧ್ಯಾಯರನ್ನು ಭೇಟಯಾಗಿ ಅಂಗನವಾಡಿ 
ಕೇಂದ್ರವನ್ನು ಅಲ್ಲಗೆ ಸ್ಥಳಾಂತರಿಸಲು ಅನುಮತಿ ಕೋರಿ 
ಮನವಿ ಮಾಡಿದರು. ಕೆಲವು ತಿಂಗಳು ಕಳೆದರೂ ಯಾವುದೇ 
ಪ್ರತಿಕ್ರಿಯೆ ಬಂದಿರಲಲ್ಲ. ಇದೇ ವೇಳೆ ಅಂಗನವಾಡಿ ಕೇಂದ್ರದ 
ಮಕ್ಷಳ ಉತ್ತಮ ಕಲಕೆಗೆ ಅವಕಾಶಗಳನ್ನು ಸೃಷ್ಟಿಸಲು 
ಸುನೀತಾ ಮಾಡುತ್ತಿರುವ ಪ್ರಂಯತ್ನಗಳನ್ನೆಲ್ಲಾ ಆ 
ಮುಖ್ಯೋಪಾಧ್ಯಾಯರು ಗಮನಿಸುತ್ತಿದ್ದರು. 


ಆ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ತಮ್ಮ ಶಾಲೆಯಲ್ಲ 
ಒಂದನೇ ತರಗತಿಗೆ ದಾಖಲಾದ ಮಕ್ಕಳು ಹಾಗೂ ಕೇಂದ್ರಕ್ಕೆ 
ಹೋಗಿರದ ಒಂದನೇ ತರಗತಿ ಮಕ್ಷಳಗೂ ಸಾಮರ್ಥ್ಯದಲ್ಲ 
ಇರುವ ವ್ಯತ್ಯಾಸವನ್ನೂ ಆ ಮುಖ್ಯೋಪಾಧ್ಯಾಯರು 
ಗಮನಿಸಿದ್ದರು. ಹಾಗಾಗಿ, ಶಾಲೆಯಲ್ಲೇ ಬಳಸದೇ ಇದ್ದ 
ಉತ್ತಮವಾದ ಮತ್ತೊಂದು ಕೊಠಡಿಯನ್ನು ಅಂಗನವಾಡಿ 
ಕೇಂದ್ರಕ್ಲಾಗಿ ಅವರು ಬಟ್ಟುಕೊಟ್ಟರು. ಸುನೀತಾ ತಿಂಗಳೊಳಗೆ 
ಆ ಕೊಠಡಿಯನ್ನು ಸಣ್ಣ ಮಕ್ಕಳ ಕಲಕೆಗೆ ಪೂರಕವಾದ, 
ಸಾಕ್ಷರ ಶ್ರೀಮಂತವಾದ ಒಂದು ಪ್ವಂದನಶೀಲ ಸ್ಥಳವಾಗಿ 
ಬದಲಾಯುಸಿದರು. ಯೋಗ್ಯ ಸ್ಥಳಕ್ಕೆ ಕೇಂದ್ರವನ್ನು 
ಸ್ಥಳಾಂತರಿಸಬೇಕೆ೦ಬ ಸುನೀತಾರ ದೃಢವಾದ 


ಪ್ರಯತ್ನದಿಂದಾಗಿ, ಮಕ್ಕಳ ದೈನಂದಿನ ಚಟುವಟಕೆಗೆ 
ಅವಶ್ಯಕವಾಗಿದ್ದ ಉತ್ತಮ ವಾತಾವರಣದಲ್ಲ ಕೇಂದ್ರವು 
ನಡೆಯುವಂತಾಲಯುತು. 


ಪಠ್ಯಕ್ರಮ 

ಮಕ್ಷಕ ಸಮರ್ರ ಬೆಳವಣಿಗೆಗೆ ಸಮರ್ಪಕವಾದ ವಿಕಾಸಾತೃಕ 
ಪಠ್ಯಕ್ರಮವೂ ಅತ್ಯವಶ್ಯ. ಅನುಭವಾಧಾರಿತ ಚರ್ಚಾತ್ಕಕ 
ಬೋಧನೆ, ಕ್ರೀಡೆ ಆಧಾರಿತ ಚಟುವಟಕೆಗಳು, ಹೊರಾಂಗಣ 
ಚಟುವಟಕೆಗಳು ಮತ್ತು ಪರಿಕರಗಳೊಂದಿಗೆ ತೊಡಗಿಸಿ- 
ಕೊಳ್ಳುವುದು ಕೂಡಾ ಒಳಗೊಂಡಿರಬೇಕು. 


ಖಾಲಮಣಿ ಟೀಚರ್‌, ಕಲಕೆ ಮತ್ತು ಬೋಧನಾ ಪರಿಕರ 
(ಆಟ.ಎಎಲ್‌.ಎಂ - Teaching-Learning Materials - 


TLM)ಗಳೆ ಬಳಕೆಯ ಮೂಲಕ ಮಕ್ಕಳ ಬೆಳವಣಿಗೆಗೆ ಸಾಕಷ್ಟು 
ಅವಕಾಶ ಸೃಷ್ಟಿಸುತ್ತಾರೆ. ಅವರು ಬಣ್ಣದ ಬಲ್ಲೆಯ 
ತುಂಡುಗಳು, ಮೊಟ್ಟೆಯ ತಟ್ಲಿಗಳು. ಕಾಗದದ 
ಲೋಟಗಳನ್ನು ಬಳಸಿ ಮಕ್ನಳಗೆ ಹೊಂದಾಣಿಕೆ, 
ವರ್ಗೀಕರಣ. ಮಾದರಿಗಳ ತಯಾರಿ ಮೂಲಕ ಮಕ್ಷಳ 
ಪೂರ್ವ ಸಂ೦ಖಾ ಶಾಸ್ತ್ರದ ಸಾಮರ್ಥ್ಯವನ್ನು 
ಹೇಳಆಕೊಡುತ್ತಾರೆ. ಹೀಗೆ ಬಗೆಬಗೆಯ ಪರಿಕರಗಳ ಜೊತೆಗೆ 
ವಿವಿಧ ಚಟುವಟಕೆಗಳಕಲ್ಲ ಮಕ್ಷಳು ಭಾಗಿಯಾದಾಗ ಅವರ 
ಗಮನದ ಅವಧಿ ಏರಿಕೆಯಾಗಿ, ಅಲ್ದಾವಧಿಯಲ್ಲೇ ಹಲವು 
ಪರಿಕಲ್ಪನೆಗಳನ್ನು ಬೆಳೆಸಲು ಶಿಕ್ಷಕರಿಗೂ ಸಾಧ್ಯವಾಗಿದೆ. 
ಟಎಲ್‌ ಎಂಗಳ ಅಲಖ್ಯತೆಂಶು ಕಾರಣಕ್ಷೆ ಅವರು 
ನಿರಾಶರಾಗದೆ ಸ್ಥಳೀಯವಾಗಿ ಲಭ್ಯವಿರುವ ಸಾಮರ್ರಿಗಳನ್ನೇ 
ಬಳಸಿ ಖರ್ಚಿಲ್ಲದ ಸರಳ ಉಪಾಯಗಳೊಂದಿಗೆ ಮಕ್ಷಳಗೆ 
ಸ್ಹಾನುಭವದೊಂದಿಗೆ ಕಲಯುವ ವಾತಾವರಣ ಕಲ್ತಸಿದ್ದಾರೆ. 


ಶಿಕ್ಷಕರು 

ಬಹುತೇಕ ಅಂಗನವಾಡಿ ಶಿಕ್ಷಕಿಯರು ಕಷ್ಟಕರ 
ಪರಿಸ್ಥಿತಿಯಲ್ಲಯೂ ಒಳ್ಳೆಯ ರೀತಿಯಲ್ಲ ಕೆಲಸ 
ಮಾಡುತ್ತಿದ್ದಾರೆ. ಕಲಕಾ ಅನುಭವಕ್ಕೆ ಶಿಕ್ಷಕರು ಅವಿಭಾಜ್ಯ 
ಅಂಗವಾಗಿದ್ದು, ಅವರಿಗೆ ನಮ್ಮ ವಿಶ್ವಾಸ ಮತ್ತು ಬೆಂಬಲದ 
ಅಗತ್ಯವಿರುತ್ತದೆ. ಶಾಲಾ ಅಧ್ಯಾಪಕರ ಕೆಲಸದಷ್ಟೇ 
ಸಂಕೀರ್ಣವಾಗಿರುವ ಅಂಗನವಾಡಿ ಶಿಕ್ಷಕಿಯರ ಕೆಲಸವನ್ನು 
ಗುರುತಿಸಬೇಕಾದ ಅವಶ್ಯಕತೆ ಇದೆ. ಹೊಸ ಶಿಕ್ಷಕಿಯರಿಗೆ 
ವೃತ್ತಿಪರ ವಿದ್ಯಾರ್ಹತೆ ಬೇಕಾಗಿದ್ದರೆ, ಈಗಾಗಲೇ ಸೇವೆ 
ಸಲ್ಲಿಸುತ್ತಿರುವವರು ಇನ್ನೂ ಉತ್ತಮ ಬೋಧಕರಾಗಲು ಕಾಲ 
ಕಾಲಕ್ಕೆ ಉತ್ತಮ ಶಿಕ್ಷಣ ತಜ್ಞರಿಂದ ತರಬೇತಿ 
ಕೊಡಬೇಕಾಗುತ್ತದೆ. 


ಕುಟುಂಬ 

ಒಂದು ಮಗುವಿನ ಕಲಕೆ ಮತ್ತು ಬೆಳವಣಿಗೆಯ ವ್ಯವಸ್ಥೆಯಲ್ಲ 
ಕುಟುಂಬವೂ ಅತಿ ಮುಖ್ಯ ಅಂಗ ಎಂದು ಗುರುತಿಸ- 
ಬೇಕಾಗುತ್ತದೆ. ಹಾಗಾಗಿ, ಅಂಗನವಾಡಿ, ಪೋಷಕರು ಮತ್ತು 
ಸಮಾಜದ ನಡುವೆ ಸೌಹಾರ್ದ ಸಂಬಂಧ ಹಾಗೂ ಪರಸ್ಪರ 
ನಂಟನ್ನು ಬೆಸೆಯುವುದು ಅತ್ಯವಶ್ಯ. 


ಅಂಗನವಾಡಿ ಕೇಂದ್ರಕ್ಕೆ ಹೋಗದೆ ಇರುವ ಮಕ್ಷಳು 
ಸಮಾಜದಲ್ಲ ಸಾಕಷ್ಟಿದ್ದಾರೆ ಎಂಬುದನ್ನು ಅನಿತಾ ಟೀಚರ್‌ 
ಗಮನಿಸಿದ್ದರು. ಅವರು ಆರಂಭಕ ಬಾಲ್ಯ ಕಾಳಜ ಮತ್ತು 
ಶಿಕ್ಷಣ ದಿನಾಚರಣೆಗೆ (Early Childhood Care and 
Education Day - ಪೋಷಕರು - ಶಿಕ್ಷಕರ ಸಭೆ) 
ಪೋಷಕರನ್ನು ಮತ್ತು ಸಮುದಾಯದ ಸದಸ್ಯರನ್ನು 
ಆಹ್ವಾನಿಸಿ ಅಂಗನವಾಡಿ ಕೇಂದ್ರಗಳಲ್ಲ ಕೈಗೊಳ್ಳುವ ನಿತ್ಯ 
ಚಟುವಟಕೆಗಳ ಬಣ್ಣೆ ಹಾಣೂ ಮಕ್ಕಳ ಬೆಳವಣಿಗೆಯ ಮೇಲೆ 
ಅದು ಜೀರುವ ಪರಿಣಾಮದ ಬಗ್ಗೆ ಪ್ರಾತ್ಯಕ್ಷಿಕೆ 
ನೀಡಲಾರಂಭಸಿದರು. ಸಭೆಗೆ ಗೈರುಹಾಜರಾದವರ 
ಮನೆಗಳಗೂ ಅವರು ಭೇಟ ನೀಡಿ ಶಾಲಾಪೂರ್ವ ಶಿಕ್ಷಣದ 
ಮಹತ್ವವನ್ನು ವಿವರಿಸಿದರು. ಅಂಗನವಾಡಿಗಳೆಂ೦ದರೆ "ಆಹಾರ 
ವಿತರಣಾ ಸ್ಥಳ' ಎಂಬ ದೃಷ್ಟಿಕೋನವನ್ನು ಹೋಗಲಾಡಿಸಿ 
'ಮಕ್ಕಳ ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ಲಂದನಶೀಲ ಕಲಕಾ 
ಕೇಂದ್ರಗಳು' ಎ೦ಬ ಭಾವನೆ ಬರುವಂತೆ ಮಾಡಲು ಅವರಿಗೆ 
ಆರು ತಿಂಗಳೇ ಬೇಕಾಲಯುತು. ಮಕ್ಷಳ ದಾಖಲಾತಿಯನ್ನು 
೨5ರಿಂದ 4೦ಕ್ಕೆ ಹೆಚ್ಚಿಸಲು ಕೂಡಾ ಅನಿತಾ ಟೀಚರ್‌ಗೆ ಇದು 
ನೆರವಾಯುತು. 


KS 


ಉಲ್ಲೇಖಗಳು 

” 
Early Childhood Education Initiative Sangareddy. (2017). Anganwadi Teachers Development Tracking. Sangareddy. Azim Premji Foundation. 
Unpublished. 


Early Childhood Education Initiative Sangareddy. (2018). Anganwadi Teachers Capacity Development Model for Impactful Early Learning. Sangareddy. 
Azim Premji Foundation. Unpublished. 
Ministry of Women and Child Development. (2016). Anganwadi Centres, 2013. Delhi. Government of India. 


* ಮಕ್ಕಳ ಗುರುತನ್ನು ಮರೆಮಾಚಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಇಸಿಇ ತಂಡ (ಸಂಗಾರೆಡ್ತಿ) 

ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಆರಂಭಕ ಬಾಲ್ಯ ಶಿಕ್ಷಣ (ಇನಿಇ) ಉಪಕ್ರಮವು ಶಿಕ್ಷಕರು ಸಾಮರ್ಥ್ಯಾ ವೃದ್ಧಿಯ ಮೇಲೆ ಗಮನ ಹರಿಸುವ ಮೂಲಕ ಅವರು ಚಿಂತನಶೀಲ 
ಅಭ್ಯಾಸಿಗರಾಗಿ ವಿಕಸಿತರಾಗಿ, ಈ ಮೂಲಕ ಅಂಗನವಾಡಿ ಕೇಂದ್ರಗಳನ್ನು 3ರಿಂದ 6ರ ವಯೋಮಾನದ ಮಕ್ಕಳ ಸಮಗ್ರ ಬೆಳವಣಿಗೆಯ ದೃಷ್ಟಿಯಲ್ಲ ಪ್ಲಂದನಶೀಲ ಕಅಕಾ 
ಕೇಂದ್ರಗಳಾಗಿ ಮಾರ್ಪಡಿಸುವುದು ಅದರ ಗುರಿಯಾಗಿದೆ. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


31 


